ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಮನೆಗಳ ನಿರ್ಮಾಣದ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 
651 (842) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯವನ್ನು ಗುಡಿಸಲು ಮುಕ್ತ ಮಾಡುವ ಸರ್ಕಾರದ "ವಸತಿ ಯೋಜನೆಗಳು" ವಾರ್ಜಿಕ ಗುರಿ 
ತಲುಪಲು ವಿಳಂಬವಾಗುತ್ತಿರುವುದು ನಿಜವೇ; 


(ಆ) ಪ್ರಸಕ್ತ ವರ್ಷದಲ್ಲಿ ಸರ್ಕಾರವು ಜಾರಿಗೊಳಿಸುತ್ತಿರುವ ಯೋಜನೆಗಳಾವುವು; 2017-2018 ಮತ್ತು 2018- 
2019ರ ಸಾಲಿನಲ್ಲಿ ರಾಜ್ಯ ಸರ್ಕಾರವು ವಿವಿಧ ವಸತಿ ಯೋಜನೆಗಳಡಿಯಲ್ಲಿ ಎಷ್ಟು ಮನೆಗಳನ್ನು 
ನಿರ್ಮಿಸಲು ಗುರಿ ಹೊಂದಿರುತ್ತದೆ; 


(ಇ) ಮೇಲ್ಕಂಡ ವರ್ಷಗಳಲ್ಲಿ ಫಲಾನುಭವಿಗಳು ನಿರ್ಮಿಸಿಕೊಂಡಿರುವ ಮನೆಗಳು ಎಷ್ಟು; ಮತ್ತು 
ಫಲಾನುಭವಿಗಳು ಪೂರ್ಣಗೊಳಿಸದೆ ಅಪೂರ್ಣಗೊಂಡಿರುವ ಮನೆಗಳಾವುವು; (ವರ್ಷವಾರು ಹಾಗೂ 
ಯೋಜನಾವಾರು ವಿವರ ನೀಡುವುದು) 


(ಈ) ಅಪೂರ್ಣಗೊಂಡಿರುವ ಮನೆಗಳನ್ನು ಪೂರ್ಣಗೊಳಿಸಲು ಕೈಗೊಂಡಿರುವ ಕ್ರಮಗಳೇನು; 


(ಉ) ಸದರಿ ಯೋಜನೆಗಳ ಅಡಿಯಲ್ಲಿ ವಸತಿ ಸಮಿತಿಯು ಆಯ್ಕೆ ಮಾಡಿದ ವಿಶೇಷ ವರ್ಗದ 
ಫಲಾನುಭವಿಗಳು (ಅಂಗವಿಕಲರು ಹಾಗೂ ವಿಧವೆಯರು) ಸೂಕ್ತ ಸಮಯದಲ್ಲಿ ಸಹಾಯ ಧನ ಮತ್ತು 
ಬ್ಯಾ೦ಕ್‌ ಸಾಲ ಲಭ್ಯವಾಗದೇ ಅತಂತ್ರವಾಗಿದ್ದು ಈ ಅತಂತ್ರ ಸ್ಥಿತಿಯಲ್ಲಿದವರಿಗೆ ನ್ಯಾಯ ಒದಗಿಸುವ 
ಸಲುವಾಗಿ ಸರ್ಕಾರ ಕೈಗೊಂಡ ಕ್ರಮಗಳೇನು? 


